ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 24-03-2021 ಪುಶ್ನೆ ಸ೦ಖ್ಯೆ: 1769 (2040) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 

ಉತರಿಸುವ ಸಚಿವರು: ಮಾನ್ಯ ವಸತಿ ಸಚಿವರು 


ವಿಷಯ: ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ವಸತಿ ಸೌಲಭ್ಯದ ಕೊರತೆ 


(ಅ) ರಾಜ್ಯದಲ್ಲಿನ ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ವಸತಿ ಸೌಲಭ್ಯದ 
ಕೊರತೆ ಕುರಿತು ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಯಾವಾಗ ಸಮೀಕ್ಲೌ/ಗಣತಿ 
ನಡೆಸಿದೆ; ಈ ಸಮೀಣ್ಲೆ/ಗಣತಿ ಅನ್ನಯ ರಾಜ್ಯದಲ್ಲಿ ಗ್ರಾಮಾಂತರ ಮತ್ತು ಪಟ್ಟಣ 
ಪ್ರದೇಶಗಳಲ್ಲಿ ವಸತಿಹೀನರಾಗಿರುವವರ ಸಂಖ್ಯೆ ಎಷ್ಟು ; (ಜಿಲ್ಲಾವಾರು ಮತ್ತು 
ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಆ) ಈ ಸಮಿೀಣ್ಲೆ/ಗಣತಿಯಂತೆ ರಾಜ್ಯದ ವಿವಿಧ ಬಾಗಗಳಲ್ಲಿ ಗುರುತಿಸಲಾಗಿರುವ 
ಕೊಳಚೆ ಪ್ರದೇಶಗಳು ಯಾವುವು; (ಸಂಪೂರ್ಣ ವಿವರ ನೀಡುವುದು) 


(ಇ) ಕೇ೦ದ್ರ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರ ಮಂತ್ರಾಲಯದ ಪ್ರಧಾನ 
ಮಂತಿ ಆವಾಸ್‌ ಯೋಜನೆಯಂತೆ ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳಲ್ಲಿ ವಸತಿ 
ಕೊರತೆಯನ್ನು ನೀಗಿಸಲು ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವ 
ಕಾರ್ಯಕ್ರಮ/ಯೋಜನೆಗಳು ಯಾವುವು; (ಸಂಪೂರ್ಣ ಮಾಯಿತಿ ನೀಡುವುದು) 


(ಈ) ಕೋವಿಡ್‌-19 ಸೋಂಕು ಹರಡುವಿಕೆ ಸಂದರ್ಭದಲ್ಲಿ ಘೋಷಿತವಾದ, ಪ್ರಧಾನ 
ಮಂತಿ ಆವಾಸ್‌ ಯೋಜನೆಯಡಿಯವ್ಲಿನ ಕೈಗೆಟಿಕುವ ವಸತಿಯೋಜನೆ (Afಂrdable 
Housing Scheme) ಅನುಷ್ಠಾನ ರಾಜ್ಯದಲ್ಲಿ ಯಾವ ಹಂತದಲ್ಲಿದೆ ; (ಸಂಪೂರ್ಣ 
ಮಾಹಿತಿ ನೀಡುವುದು) 


(ಉ) ಪ್ರಧಾನ ಮಂತಿ ಆವಾಸ್‌ ಯೋಜನೆಯು 2022 ರವರೆಗೆ ಮಾತ್ರ ಅನುಷ್ಠಾನದಲ್ಲಿ 
ಇರುವುದಾಗಿ ಘೋಷಿತವಾಗಿದ್ದು, ಈ ಅವಧಿಯಲ್ಲಿ ರಾಜ್ಯದಲ್ಲಿನ ಪ್ರತಿಯೊಬ್ಬ 
ವಸತಿಹೀನರಿಗೆ ವಸತಿ ಒದಗಿಸಲು ಸಾಧ್ಯವೇ; ಇಲ್ಲದಿದ್ದಲ್ಲಿ ಈ ಯೋಜನೆಯನ್ನು 
ಮುಂದುವರೆಸುವಂತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ಕೋರುವುದೇ ಮತ್ತು 


ಮುಂದಿನ 5 ವರ್ಷಗಳಲ್ಲಿ ರಾಜ್ಯದಲ್ಲಿ ಎಲ್ಲಾ ವಸತಿಹೀನರಿಗೆ ವಸತಿ ಒದಗಿಸಲು 
ರಾಜ್ಯ ಸರ್ಕಾರ ಆಯವ್ಯಯದಲ್ಲಿ ಅಗತ್ಯ ಅನುದಾನ ಒದಗಿಸುವುದೇ ? (ವಿವರ 
ಒದಗಿಸುವುದು) 


